ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ : 24ನೇ ಜುಲೈ, 2019 


19. ಬೀದರ್‌ ಜಿಲ್ಲೆಯ ಮೌಲಾನಾ ಆಜಾದ್‌ ಉರ್ದು ವಿಶ್ವವಿದ್ಯಾಲಯಕ್ಕೆ ಮಂಜೂರಾದ ಭೂಮಿಯ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 


574 (611) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) ಬೀದರ್‌ ಜಿಲ್ಲೆಯ (ಮೌಲಾನಾ ಆಜಾದ್‌ ನ್ಯಾಷನಲ್‌ ಉರ್ದು ವಿಶ್ವವಿದ್ಯಾಲಯಕ್ಕೆ) ಸೆಟಲೈಟ್‌ ಕ್ಯಾಂಪಸ್‌ಗೆ ಎಷ್ಟು ಎಕರೆ 
ಜಮೀನನ್ನು ಹಾಗೂ ಎಲ್ಲಿ ಯಾವ ಸ್ಥಳದಲ್ಲಿ ನೀಡಲಾಗಿದೆ ; (ವಿವರವಾದ ಮಾಹಿತಿಯನ್ನು ನೀಡುವುದು) 


(ಆ) ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಎಷ್ಟು ಕಂದಾಯ ಗ್ರಾಮಗಳಾಗಿವೆ ; ಬೀದರ್‌ ಜಿಲ್ಲೆಯಲ್ಲಿ 2017 ರಿಂದ 2019ರವರೆಗೆ 
ಎಷ್ಟು ಎಕರೆ ಸಂಗ ಸ8cu।tಟre (ಜಮೀನನ್ನು ಕೃಷಿಯೇತರ ಭೂಮಿಯಾಗಿ) ಮಾಡಲಾಗಿದೆ ? 


